ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :| 860(864) 
ಸದಸ್ಯರ ಹೆಸರು ಶೀ ಕೆ.ಟಿ ಶ್ರೀಕಂಠೇಗೌಡ(ಪದವೀದರರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ :|28,09,2020 
ಉತ್ತರಿಸಬೇಕಾದ ಸಚಿವರು :| ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು. 

ಪ್ರಶ್ರೆ ] ಉತ್ತರ 
ಅ) ಪದವಿ ಪೂರ್ವ “ಕವ ಜೆ.ಓ.ಸಿ| ಒಟ್ಟು 2931 (ಸರ್ಕಾರಿ 1265 ಮತ್ತು 
(.೦.0)ಯಿಂದ ವಿವಿಧ ಇಲಾಖೆಗಳಲ್ಲಿ | ಅನುದಾನಿತ 1668) ವೃತ್ತಿ ಶಿಕ್ಷಣ 
ಸೇವಾ ವಿಲೀನಗೊಂಡ ಸಿಬ್ಬಂದಿಗಳ ಸಿಬ್ಬಂದಿಯವರನ್ನು ಸರ್ಕಾರಿ/ಖಾಸಗಿ 
ಸಂಖ್ಯೆ ಎಷ್ಟು: ಯಾವಾಗ | ಅನುದಾನಿತ ಕಾಲೇಜುಗಳಲ್ಲಿ 
ವಿಲೀನಗೊಂಡಿದ್ದಾರೆ: ವಿಲೀನಗೊಳಿಸಲಾಗಿದೆ. 2012 ರಿಂದ 2018ರ 


ಅವಧಿಯಲ್ಲಿ ವಿಲೀನಗೊಳಿಸಲಾಗಿದೆ. 


ಆ) ವಿಲೀನಗೊಳ್ಳುವ ಪೂರ್ವದಲ್ಲೆ ಈ 
ಸಿಬ್ಬಂದಿಗಳು 10.0೭ ಯಲ್ಲಿ ಸೇವೆ 
ಸಲ್ಲಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಬಂದಿರುತ್ತದೆ. 


ಇ) ಬಂದಿದ್ದಲ್ಲಿ, ವಿಲೀನ ಪೂರ್ವ 
ಸೇವೆಯನ್ನು ಪರಿಗಣಿಸಿ ಪಿಂಚಣಿ 
ಸೌಲಭ್ಯವನ್ನು ನೀಡಲು ಸರ್ಕಾರ!ಸೆ 
ಕೈಗೊಂಡ ಕ್ರಮಗಳೇನು? (ಮಾಹಿತಿ 
ನೀಡುವುದು) 


ವಿಲೀನ ವಿಧೇಯಕ 201 ರನ ಯ ವಿಲೀನ 
ಪೂರ್ವ ಸೇವೆಯನ್ನು ಪರಿಗಣಿಸಿ ಪಿಂಚಣಿ 
ಸೌಲಭ್ಯವನ್ನು ನೀಡಲು ನಿಯಮಗಳಲ್ಲಿ 
ಅವಕಾಶವಿರುವುದಿಲ್ಲ.ದಿನಾ೦ಕ:01.04.2006 
ರ ನಂತರ ಸೇವೆಯಲ್ಲಿ ಸಕ್ರಮಗೊಂಡ 
ನೌಕರರಿಗೆ ಸರ್ಕಾರ NATIONAL PENSION 
ScHEE್ಳ ಸೌಲಭ್ಯವನ್ನು ನೀಡಿರುತ್ತದೆ. 


ಸಂಖ್ಯೆ: ಇಡಿ 26 ಟಔಿವಿಇ 2020 


ನ್ಯು: ಕ್‌ 
| ಸ್‌ಸುರೇಶ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


